[i 


ಕರ್ನಾಟಕ 


ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 


ಮಾನ್ಯ ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ: 


ಉತ್ತರಿಸುವ ಮಾನ್ಯ ಸಚಿವರು 


ಎಧಾನ ಪರಿಷತ್ತು 


286 

ಶ್ರೀ. ಎಸ್‌.ರವಿ 

(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 
22.09.2020 

ಮಾನ್ಯ ಕೃಷಿ ಸಚಿವರು 


ಕಸಂ ಪಕ್ನೆ ಉತ್ತರ 

ಅ) | ಸರ್ಕಾರದಿಂದ ಕೈಗೊಳ್ಳುತ್ತಿರುವ ಬೆಳೆ ಸರ್ಕಾರದಿಂದ ಕೈಗೊಳ್ಳುತ್ತಿರುವ ಜೆಳೆ ಸಮೀಕ್ಷೆ 
ಸಮೀಕ್ಷೆ ದಾಖಲೆಯನ್ನು | ದಾಖಲೆಯನ್ನು ಸರ್ಕಾರದಿಂದ ದೊರೆಯುವ ಕೆಲವೊಂದು. 
ಸರ್ಕಾರದಿಂದ ದೊರೆಯುವ' ಎಲ್ಲಾ | ಸವಲತ್ತುಗಳಿಗೆ ಪರಿಗಣಿಸಲಾಗುವುದು. 
ಸವಲತ್ತುಗಳಿಗೆ ಕಡ್ಡಾಯವಾಗಿ 2020-21ನೇ ಸಾಲಿನ ಬೆಳೆ ಸಮೀಕ್ಷೆ ಕುರಿತು ಸರ್ಕಾರವು 
pel R - K 
ಪರಿಗಣಿಸಲಾಗುವುದೇ; ಹಾಗಿದ್ದಲ್ಲಿ. ಹ್ಞೂರಡಿಸಿರುವ ಸರ್ಕಾರದ ಆದೇಶದ ಪ್ರಕಾರ ಬೆಳೆ ಸಮೀಕ್ಷೆ 

ಸನಿ ’ 

ಇದಕ್ಕೆ ಅನುಸರಿಸುತ್ತಿರುವ | ದ್ರಶ್ಟಾಂಶವನ್ನು ಈ ಕೆಳಗಿನ ಚಟುವಟಿಕೆಗಳಿಗೆ ಬಳಸಲು ಅನುಮತಿ: 


ಮಾನದಂಡಗಳೇನು; 


ನೀಡಿದೆ. 
]. ಸಾಂಖ್ಯಿಕ ಇಲಾಖೆ, ಕೃಷಿ, ರೇಷ್ಮೆ ಮತ್ತು ತೋಟಗಾರಿಕೆ 
ಇಲಾಖೆಗಳ ಬೆಳೆ ವಿಸ್ತೀರ್ಣ ಎಣಿಕಾ ಕಾರ್ಯದಲ್ಲಿ; 
11. ಬೆಳೆ ಕಟಾವು ಪ್ರಯೋಗಗಳನ್ನು ಕೈಗೊಳ್ಳಲು ಹಾಗೂ 
ತಾಕಿನ/ಸರ್ವೆ ನಂಬರ್‌ ಆಯ್ಕೆ ಮಾಡಲು; (ಎಲ್ಲೆಲ್ಲಿ ಸಾಧ್ಯವೋ | 


ಅಲ್ಲಲ್ಲಿ ಎನ್‌ಎಸ್‌ಎಸ್‌ಒ ಮತ್ತು ಭಾರತ ಸರ್ಕಾರದ 
ಅನುಮೋದನೆಯೊಂದಿಗೆ) 
Il. ಎನ್‌.ಡಿ.ಆರ್‌.ಎಫ್‌ ' 1 ಎಸ್‌.ಡಿ.ಆರ್‌.ಎಫ್‌ ಅಡಿಯಲ್ಲಿ 


ಸಹಾಯಧನ ನೀಡಲು; 
ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಬೆಳೆ ಹಾನಿ ಕುರಿತು 
ವರದಿ ಸಿದ್ದಪಡಿಸಲು; 


ಅ) 


ಆ) ಹಾನಿಗೊಳಗಾದ ಬೆಳೆ ವಿಸ್ಟೀರ್ಣದ ವಿವರ ಸಿದ್ದಪಡಿಸಲು, 
ಇ) ಅರ್ಹ ಫಲಾನುಭವಿಗಳ ಪಟ್ಟಿಯನ್ನು ತಯಾರಿಸುವ 
ಸಂದರ್ಭದಲ್ಲಿ; 


Vv. ಬೆಳೆ ವಿಮಾ ಯೋಜನೆ, ತಾಕು ಹಂತದ ಬೆಳೆ ಪರಿಶೀಲನೆ; 
V. ಕನಿಷ್ಠ ಬೆಂಬಲ ಜೆಲೆ ನಿಗದಿ ಹಾಗೂ ಯೋಜನೆಯಡಿ ಅರ್ಹ 
ಫಲಾನುಭವಿಗಳನ್ನು ಗುರುತಿಸಲು; 


ನ 


{at 
p28 
[) 


4 


ಉತ್ತರ 


ಮತ್ತು ರೇಷ್ಮೆ ಇಲಾಖೆಗಳ 
ಯೋಜನೆಗಳ ಅನುಷ್ಠಾನಕ್ಕಾಗಿ; 
ಆರ್‌.ಟಿ.ಸಿ.ಯಲ್ಲಿ ಬೆಳೆ ವಿವರ ದಾಖಲಾತಿಗಾಗಿ; 

ಮುಂದುವರೆದು, ಜೆಳೆ ಸಮೀಕ್ಷೆ ಮಾಹಿತಿಯನ್ನು 
ಬಳಸಿಕೊಂಡು ರೈತರಿಗೆ ಸಕಾಲದಲ್ಲಿ ಯಾವುದೇ 
ತೊಡಕುಗಳಿಲ್ಲದೇ ಪರಿಹಾರವನ್ನು ವರ್ಗಾಯಿಸುವ ನಿಟ್ಟಿನಲ್ಲಿ 
2018-19ನೇ ಸಾಲಿನಿಂದ ರೈತರಿಗೆ ಬೆಳೆ ವಿಮೆ ನಷ್ಟ ಪರಿಹಾರ 
ಇತ್ಯರ್ಥಪಡಿಸಲು, 2019-20ನೇ ಸಾಲಿನಲ್ಲಿ ಕನಿಷ್ಟ ಬೆಂಬಲ 
ಬೆಲೆ ಮತ್ತು ಮುಸುಕಿನ ಜೋಳ ಬೆಳೆದ ರೈತರಿಗೆ 
. ರೂ.5000/- ಆರ್ಥಿಕ" ಸಹಾಯಕ ನೀಡುವ ಯೋಜನೆಗಳಿಗೆ 

ಬಳಸಿಕೊಳ್ಳಲಾಗಿದೆ; 


ಫಲಾನುಭವಿ ಆಧಾರಿತ 


VIL. 


ಅನುಸರಿಸುತ್ತಿರುವ ಮಾನದಂಡಗಳು: 


ಅ. ಬೆಳೆ ಸಮೀಕ್ಷೆ ಕಾರ್ಯಕ್ರಮದಲ್ಲಿ ನಮೂದಿಸಿರುವ ವಿವರಗಳು 
ಆಯಾ ಯೋಜನೆಯಡಿ ನಿಗದಿಪಡಿಸಿರುವ 
ಮಾರ್ಗಸೂಚಿಗಳಿಗೆ ಅನುಗುಣವಾಗಿ ಇರಬೇಕು; 


ಆ. "ಸಮೀಕ್ಷೆಯಲ್ಲಿ ' ನಮೂದಿಸಿರುವ ಬೆಳೆ ಮತ್ತು ಯಾವ ಬೆಳೆಗೆ 
ಪರಿಹಾರ/ ಸಹಾಯಭನವನ್ನು ” “ನೀಡಲು 
ನಿರ್ಧರಿಸಲಾಗಿರುತ್ತದೆಯೋ ಅಂತಹ ಬೆಳೆಗಳು ಒಂದಕ್ಕೊಂದು: 
ತಾಳೆಯಾಗುವಂತಿರಬೇಕು; 


ಆ) 


ಬೆಳೆ ಸಮೀಕ್ಷೆಯಲ್ಲಿ ಉಂಟಾಗುವ 
ವ್ಯತ್ಯಾಸಗಳಿಗೆ ಕೈಗೊಳ್ಳಬೇಕಾದ 
ಪರ್ಯಾಯ ಕ್ರಮಗಳು ಯಾವುವು; 


| ವ್ಯತ್ಯಾಸಗಳನ್ನು ಸರಿಪಡಿಸಲಾಗುವುದು. 


ಬೆಳೆ ಸಮೀಕ್ಷೆಯಲ್ಲಿ ವ್ಯತ್ಯಾಸಗಳು ಕಂಡುಬಂದಲ್ಲಿ (Private 
Resident) PR ಗಳು ಮರು ಸರ್ಮೆ ಮಾಡುವ ಮುಖಾಂತರ 


ಇ) 


ಬೆಳೆ ವಿಮೆಯ ಕಂತನ್ನು ರೈತರು 


ಬ್ಯಾಂಕ್‌ ಗಳಲ್ಲಿ ' ಪಾವತಿಸಲು 
ಅವಕಾಶ ಕಲ್ಲಿಸಲಾಗಿದೆಯೇ; 
ಇದರಿಂದ ರೈತರಿಗೆ ಆಗುತ್ತಿರುವ 


ತೊಂದರೆಗಳು ಸರ್ಕಾರದ, ಗಮನಕ್ಕೆ 
ಬಂದಿವೆಯೇ; ಬಂದಿದ್ದಲ್ಲಿ, ಯಾವ 
ಕ್ರಮಗಳನ್ನು ಕೈಗೊಳ್ಳಲಾಗಿದೆ; 


ಪ್ರಧಾನ ಮಂತ್ರಿ ಫಸಲ್‌ ಬಿಮಾ ಯೋಜನೆಯನ್ನು ಕೇಂದ್ರ 
ಸರ್ಕಾರದ ಮಾರ್ಗಸೂಚಿಯಂತೆ ರಾಜ್ಯದಲ್ಲಿ 
ಅನುಷ್ಠಾನಗೊಳಿಸಲಾಗುತ್ತಿದೆ. ಸಾಲ ಪಡೆದ ರೈತರಿಗೆ ಬೆಳೆ 
ವಿಮೆಯ ಕಂತನ್ನು ಬ್ಯಾಂಕ್‌ ಗಳಲ್ಲಿ ಪಾವತಿಸಲು ಅವಕಾಶ 
ಕಲ್ಪಿಸಲಾಗಿದೆ. ಸಾಲ ಪಡೆಯದ ರೈತರು ಖಾತೆ ಹೊಂದಿರುವ 
ಯಾವುದಾದರೂ" ಬ್ಯಾಂಕ್‌ ನಿಂದ ಅಥವಾ ಸಿಎಸ್‌ಸಿ 
(Common Service Center) ಕೇಂದ್ರಗಳಲ್ಲಿ ಬೆಳೆ ವಿಮೆ 
ಪ್ರೀಮಿಯಮ್‌ ಮೊತ್ತವನ್ನು ಪಾವತಿಸಲು ಅವಕಾಶ ಕಲ್ಪಿಸಲಾಗಿದೆ. 
ಈ ವಿಧಾನದಲ್ಲಿ ರೈತರಿಗೆ ಯಾವುದೇ ತೊಂದರೆಗಳು 


ಆಗಿರುವುದು ಸರ್ಕಾರದ ಗಮನಕ್ಕೆ ಬಂದಿರುವುದಿಲ್ಲ. 


VI. ಬೆಳೆ" ಮಾನದಂಡಗಳಿಗೆ ಅನುಗುಣವಾಗಿ ಕೃಷಿ, ತೋಟಗಾರಿಕೆ 


Iw; 


KS 


ಉತರ 


pe) 


ರೈತರ ಬೆಳೆ 
ಪಾವತಿಸಲು ಹೋಬಳಿ 
ಕೇಂದ್ರಗಳಲ್ಲಿರುವ ಅಂಚೆ 
ಕಛೇರಿ ಅಥವಾ ಭಾರತೀಯ ಜೀವ 
ವಿಮಾ ನಿಗಮ ಕಛೇರಿಗಳಲ್ಲಿ 
ಪಾವತಿಸಲು. ಅವಕಾಶ ಕಲ್ಪಿಸಲು. 
ಇರುವ ಅಡಚಣೆಗಳು ಏನು; 


ವಿಮೆ ಕಂತನ್ನು 


ಸಿಎಸ್‌ಸಿ 


ಪ್ರಧಾನ ಮಂತ್ರಿ ಫಸಲ್‌ ಬಿಮಾ ಯೋಜನೆಯನ್ನು ಕೇಂದ್ರ 
ಸರ್ಕಾರದ ಮಾರ್ಗಸೂಚಿಯಂತೆ . ರಾಜ್ಯದಲ್ಲಿ 
ಅನುಷ್ಠಾನಗೊಳಿಸಲಾಗುತ್ತಿದ್ದು, ಪಡೆಯದ ರೈತರು 
ಸಿ.ಎಸ್‌.ಸಿ (Common Service Center) ಕೇಂದ್ರಗಳಲ್ಲಿ ಬೆಳೆ 
ವಿಮೆ ಪ್ರೀಮಿಯಮ್‌ ಮೊತ್ತವನ್ನು ಪಾವತಿಸಲು ಅವಕಾಶ 
ಕಲ್ಪಿಸಲಾಗಿದೆ. ರಾಜ್ಯದಲ್ಲಿ ಒಟ್ಟು 15.939 ನೋಂದಾಯಿತ 


ಸಾಲ 


| 2.ಎಸ್‌.ಸಿ' (Common Service Center) ಕೇಂದ್ರಗಳಿದ್ದು, 


ಇಲ್ಲಿ ರೈತರಿಗೆ ಬೆಳೆ ವಿಮೆ ಯೋಜನೆಯ ಬಗ್ಗೆ ಸವಿವರವಾದ 
ಮಾಹಿತಿಯನ್ನು ಸಹ ನೀಡಲಾಗುತ್ತಿದೆ. ಕೇಂದ್ರ ಸರ್ಕಾರದ 
ಮಾರ್ಗಸೂಚಿಯಂತೆ ಅಂಚೆ ಕಛೇರಿ ಅಥವಾ ಭಾರತೀಯ 


ಜೀವಾ ವಿಮಾ ನಿಗಮ ಕಛೇರಿಗಳಲ್ಲಿ ಬೆಳೆ ವಿಮೆ ಪ್ರೀಮಿಯಮ್‌ 
ಮೊತ್ತವನ್ನು ಪಾವತಿಸಲು ಕೇಂದ್ರ ಸರ್ಕಾರದ ಮಾರ್ಗ ಸೂಚಿಯಲ್ಲಿ 
ಅವಕಾಶವಿರುವುದಿಲ್ಲ; 


ನೋಂದಾಯಿತ ಐಏಜೆಂಟ್‌ ಗಳ 
ಮುಖಾಂತರ ಪಾವತಿಸಲು 
ಅವಕಾಶವಿದೆಯೇ; ಇಲ್ಲವಾದ್ದಲ್ಲಿ 
ಯಾವ ಕಾರಣಕ್ಕೆ ನೀಡಿರುವುದಿಲ್ಲ; 
ಇದರಿಂದ ಸರ್ಕಾರಕ್ಕೆ ಆಗುವ 
ತೊಂದರೆ ಏನು? 


ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಲ್ಲಿ ,ನೋಂದಾಯಿತ್ತ 
ಏಜೆಂಟ್‌ ಗಳ ಮುಖಾಂತರ ಪಾವತಿಸಲು ಅವಕಾಶವಿರುವುದಿಲ್ಲ. 
ಬದಲಾಗಿ ರೈತರು ಬೆಳೆ ಏಮೆ ಕಂತನ್ನು ಬ್ಯಾಂಕ್‌, ಪ್ರಾಥಮಿಕ ಕೃಷಿ 
ಸಹಕಾರ ಸಂಘ (Primary Agriculture Co-operative 
Society) ಮತ್ತು ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಪಾವತಿಸಲು 
ಈಗಾಗಲೇ ಅವಕಾಶ ಕಲ್ಪಿಸಲಾಗಿರುತ್ತದೆ. ಅದರಂತೆ ಯಾವುದೇ: 
ತೊಂದರೆಯಿಲ್ಲದೇ ರೈತರು ವಿಮೆ ಕಂತನ್ನು ಪಾವತಿಸುತ್ತಿದ್ದಾರೆ. 


ಸಂಖ್ಯೆ: ಸೃಇ/112/ಕೃತ್ಯೇಉ/2020 


ಫಿ ಸಚಿವರು 


Fs 


